ಕರ್ನಾಟಕ ವಿಧಾನ ಪರಿಷತ್ತು 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು : ಶ್ರೀ ಬಿ.ಜೆ. ಪಾಟೀಲ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 987 
ಉತ್ತರಿಸಬೇಕಾದ ದಿನಾಂಕ : 21.12.2021 
ಉತ್ತರಿಸಬೇಕಾದ ಸಚಿವರು ; ಸಹಕಾರ ಸಚಿವರು 


ಕ್ರಸಂ ಪ್ಲೆ ಉತ್ತ: 
ಈ) |ಕಲಬುರಗ ಮತ್ತು ಯಾದಗಿರ [ಕಲಬಾರಗ `ಜಳ್ಲಯಲ್ಲಿ 98395 "ಹಾಗೂ `ಯಾದಗಿರ`ಜಿ್ಲೆಯಳ್ಲಿ 
ಜಿಲ್ಲೆಗಳಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ | 41,066 ಒಟ್ಟು 135461 ರೈತರು ನಿವ್ಗಳ ಶೂನ್ಯ ಬಡ್ಡಿದರದ ಬೆಳೆಸಾಲ 


ಸಾಲ ಕೋರಿ ಎಷ್ಟು ರೈತರು ಅರ್ಜಿ | ಪಡೆಯಲು ಅರ್ಜಿ ಸಲ್ಲಿಸಿರುತ್ತಾರೆ. 
ಸಲ್ಲಿಸಿದ್ದಾರೆ; (ವಿವರ ನೀಡುವುದು) 


ಈಹನ್ಯತ ಜಕ್ಸಗಳಲ್ಲ್‌ ಎಷ್ಟು ಈ "ಜಕ್ಲಗಳ್ಸ್‌ "ದನಾಂಕ30112021 ಕೈ ಇದ್ದಂತೆ `ಬೆಳೆಸಾಲದ 


ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ | ಹೊರಬಾಕಿ ವಿವರ ಈ ಕೆಳಗಿನಂತಿದೆ. 


ಸಾಲ ನೀಡಲಾಗಿದೆ ಮತ್ತು ಒಬ್ಬ cc 
ರೈತನಿಗೆ ಎಷ್ಟು ಸಾಲ 
ನೀಡಲಾಗುವುದು; (ವಿವರ ಸಂಷ್ಯೆ 
ನೀಡುವುದು) 
94395 30694.38 
41066 13219.46 
1,35,461 


ಒಬ್ಬ ರೈತರಿಗೆ ಕನಿಷ್ಟ ರೂ.25,000/- ಹಾಗೂ ಗರಿಷ್ಟ 
ರೂ.3,00,000/- ದವರೆಗೆ ಬೆಳೆಸಾಲ ನೀಡಲಾಗುತ್ತಿದೆ. 


ಫಸ ಎಷ್ಟು ಅರ್ಹ ಕೈತಕಗ ಸಾಲ] ಅರ್ಜ ಸಲ್ಲಿಸಿದ ಎಲ್ಲಾ ಕೈತರಿಗೂ `ಸಾಲ ವಿತರಿಸಲಾಗಿದೆ. ಕಲಬುರಗಿ 
ನೀಡಬೇಕಾಗಿದೆ; (ವಿವರ ಮತ್ತು ಯಾದಗಿರಿ ಜಿಲ್ಲೆಗೆ 1,33,333 ರೈತರಿಗೆ ರೂ.400.00 ಕೋಟಿಗಳ 
ನೀಡುವುದು) ಅಲ್ಲಾವಧಿ ಬೆಳೆ ಸಾಲ ವಿತರಿಸುವ ಗುರಿ ಹೊಂದಲಾಗಿದ್ದು, 
ದಿ:30.11.2021 ರವರೆಗೆ 1,35,461 ರೈತರು ಸಾಲವನ್ನು ಪಡೆದು 
ಹೊರಬಾಕಿ ಹೊಂದಿರುತ್ತಾರೆ. ಈ ಪೈಕಿ 58,598 ರೈತರಿಗೆ ಹೊಸದಾಗಿ 
ಸಾಲ ವಿತರಿಸಲಾಗಿದೆ. | 


ಈ) ರೈತರಿಗೆ `ಶೊನ್ಯ ಬಡ್ಡಿ ದರದಲ್ಲಿ]ರೂ. 300 ಅಕ್ಷೆಗಳವರೆಗೆ ಶೊನ್ಯ ಬಡ್ಡಿ ದರದಲ್ಲಿ ಅಲ್ಲಾವಧಿ`ಚೆಳೌ ಸಾಲ 

ಸಾಲ ಮಂಜೂರು ಮಾಡಲು | ಮತ್ತು ಪಶುಸಂಗೋಪನೆ/ಮೀನುಗಾರಿಕೆ ಉದ್ದೇಶಗಳಿಗೆ ದುಡಿಯುವ 

ಸರ್ಕಾರ ಅನುಸರಿಸುವ | ಬಂಡವಾಳವಾಗಿ ರೂ.2.00 ಲಕ್ಷಗಳವರೆಗೆ ಶೂನ್ಯ ಬಡ್ಡಿದರದ ಸಾಲದ 

ಮಾನದಂಡಗಳೇನು? (ಸಂಪೂರ್ಣ | ಯೋಜನೆಗೆ ಈ ಕೆಳಕಂಡ ಅರ್ಹತೆ ಮತ್ತು ಮಾನದಂಡಗಳು ಇರುತ್ತವೆ. 

ವಷರ ನೀಡುವುದು) * ರೈತನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಪಿಕಾರ್ಡ್‌ 
ಬ್ಯಾಂಕ್‌ ಅಥವಾ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕುಗಳಲ್ಲಿ 
ನಾಮ ಮಾತ್ರ ಸದಸ್ಯತ್ವ ಹೊಂದಿರತಕ್ಕದ್ದು. 

° ರೈತರು ಪಹಣಿ ಮತ್ತು ಆಧಾರ್‌ ಕಾರ್ಡ್‌ ದಾಖಲೆಗಳೊಂದಿಗೆ | 
ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಸಂಘಗಳಿಗೆ ಅರ್ಜಿ 
ಸಲ್ಲಿಸಬೇಕು. 

* ರೈತನು ವಾಸವಿರುವ ಸಂಘ ಅಥವಾ ಭೂಮಿ ಹೊಂದಿರುವ 
ಸಂಘ ಯಾವುದಾದರೂ ಒಂದು ಸಂಘದ ವ್ಯಾಪ್ತಿಯಲ್ಲಿ ಮಾತ್ರ 
ಸಾಲ ಪಡೆಯತಕ್ಕದ್ದು. 

* ಸದರಿ ಆರ್‌ಟಿಸಿ ಮೇಲೆ ಇತರೇ ಬ್ಯಾಂಕುಗಳಲ್ಲಿ ಬೆಳೆ ಸಾಲ 
ಪಡೆದಿರಬಾರದು. 


*€ ಠಈ ಯೋಜನೆಯು ಪಶುಸಂಗೋಪನೆ/ಮೀನುಗಾರಿಕೆ 
ಉದ್ದೇಶಗಳಿಗೆ ದುಡಿಯುವ ಬಂಡವಾಳ ಸಾಲಕ್ಕಾಗಿ ಗರಿಷ್ಟ 
ರೂ.2.00 ಲಕ್ಷಗಳಿಗೆ ಹಾಗೂ ಬೆಳೆ ಸಾಲ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ದುಡಿಯುವ 
ಬಂಡವಾಳದ ಸಾಲ ಒಟ್ಟು ಗೂಡಿಸಿ ರೂ.3.00 ಲಕ್ಷಗಳಿಗೆ 
ಮಾತ್ರ ಅನ್ವಯವಾಗುತ್ತದೆ. 

* ಬಡ್ಡಿ ಸಹಾಯದನ ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ 
ನಿಗದಿಪಡಿಸಿದ ಸ್ಕೇಲ್‌ ಆಫ್‌ ಪೈನಾನ್ಸ್‌ಗೆ ಮಾತ್ರ ಲಭಿಸುತ್ತದೆ. 

* ರೈತನು ಸಂಘವು ನಿಗದಿಪಡಿಸಿದ ಗಡುವಿನ ದಿನಾಂಕದೊಳಗೆ 
ಅಸಲು ಮರುಪಾವತಿಸಬೇಕು. 


* ರೈತನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಉಳಿತಾಯ 
ಖಾತೆಯನ್ನು ಹೊಂದಿರಬೇಕು. 


ml 


ಸಂಖ್ಯೆ: ಸಿಒ 384 ಸಿಎಲ್‌ಎಸ್‌ 2021 


RS 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


